ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 798 | 
ಮಾನ್ಯ ಸದಸ್ಯರ ಹೆಸರು ಶ್ರೀ ಮುನಿರಾಜು ಗೌಡ ಪಿ.ಎಂ (ವಿಧಾನಸಭೆಯಿಂದ 


ಚುನಾಯಿತರಾದವರು) 
20/12/2021 


' ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ 
ಶಿಕಣ ಸಚಿವರು 


ಪ್ರಸ್ತುತ ರಾಜ್ಯದಲ್ಲಿ ಒಟ್ಟು 18 ಜಿಲ್ಲೆಗಳಲ್ಲಿ 17 ಸರ್ಕಾರಿ 
ವೈದ್ಯಕೀಯ ಕಾಲೇಜುಗಳು, 02 ದಂತ ವೈದ್ಯಕೀಯ ಕಾಲೇಜು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಕ್ರ. ಪ್ರಶ್ನೆ 


ರಾಜ್ಯದ ಒಟ್ಟು ಎಷ್ಟು ಜಿಲ್ಲೆಗಳಲ್ಲಿ 
ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು 


ಕಾರ್ಯನಿರ್ವಹಿಸುತ್ತಿವೆ: ಮತ್ತು 02 ಇ.ಎಸ್‌.ಐ ಕಾಲೇಜುಗಳಿರುತ್ತವೆ. ಜಿಲ್ಲಾವಾರು 
(ಜಿಲ್ಲಾವಾರು ವಿವರ ನೀಡುವುದು) | ವಿವರಗಳನ್ನು ಅನುಬಂಧ ದಲ್ಲಿರಿಸಿದೆ. 


ರಾಜ್ಯ ಸರ್ಕಾರದಿಂದ ಇತ್ತೀಚೆಗೆ 
ಪ್ರಾರಂಭಿಸಲು ಉದ್ದೇಶಿಸಲಾಗಿದ್ದ 
ಕೆಲವು ಜಿಲ್ಲಾ ಸರ್ಕಾರಿ ಮೆಡಿಕಲ್‌ 
ಕಾಲೇಜುಗಳಿಗೆ ಮೂಲ ಸೌಕರ್ಯ 
ಲಭ್ಯವಿರುವುದಿಲ್ಲವೆಂಬ 
ಕಾರಣದಿಂದ ಅನುಮತಿ ನೀಡಲು 
ಮೆಡಿಕಲ್‌ ಕೌನ್ಸಿಲ್‌ ಆಫ್‌ 
ಇಂಡಿಯಾದಿಂದ 
ನಿರಾಕರಿಸಲಾಗಿರುವ ವಿಷಯವು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 


ರಾಜ್ಯ ಸರ್ಕಾರವು ಮಂಜೂರಾತಿ | ಕೇಂದ್ರ ಪುರಸ್ಕೃತ ಯೋಜನೆಯೊಂದಿಗೆ ರಾಜ್ಯದಲ್ಲಿ ಸರ್ಕಾರಿ 
ನೀಡಿರುವ ಜಿಲ್ಲಾ ಸರ್ಕಾರಿ| ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿರದ ಜಿಲ್ಲೆಗಳಾದ 
ಮೆಡಿಕಲ್‌ ಕಾಲೇಜುಗಳ ಪೈಕಿ | ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾವೇರಿ ಮತ್ತು ಯಾದಗಿರಿ 
ಯಾವ ಯಾವ ಜಿಲ್ಲಾ ಸರ್ಕಾರಿ | ಜಿಲ್ಲೆಗಳಲ್ಲಿ ತಲಾ 150 ಎಂಬಿಬಿಎಸ್‌ ಪ್ರವೇಶ ಮಿತಿಯೊಂದಿಗೆ 
ಮೆಡಿಕಲ್‌ ಕಾಲೇಜು ಪ್ರಾರಂಭಿಸಲು | 2021-22 ನೇ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭಿಸಲು ರಾಜ್ಯ 
ಎಂಸಿಐ ನಿಂದ ಅನುಮತಿ | ಸರ್ಕಾರದಿಂದ ಅನುಮತಿಯನ್ನು ನೀಡಲಾಗಿರುತ್ತದೆ. 
ನಿರಾಕರಿಸಲಾಗಿದೆ; 


ಭಾರತೀಯ ವೈದ್ಯಕೀಯ ಪರಿಷತ್‌ನ Medical Assessment & 
Rating Board (MARB) ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, 
ಹಾವೇರಿ ಮತ್ತು ಯಾದಗಿರಿ ವೈದ್ಯಕೀಯ ವಿಜ್ಞಾನಗಳ 
ಸಂಸ್ಥೆಗಳನ್ನು 202122 ನೇ ಶೈಕ್ಷಣಿಕ ಸಾಲಿನಿಂದ 
ಪ್ರಾರಂಭಿಸಲು ಅನುಮತಿ ನೀಡಿರುವುದಿಲ್ಲ. 


ಕೈಗೊಂಡಿರುವ ಕ್ರಮಗಳೇನು? 


ಈ) | ಅನುಮತಿ ನಿರಾಕರಿಸಲಾಗಿರುವ ಜಿಕಬಳ್ಳಾಪುರ, ಚಿಕ್ಕಮಗಳೂರು, ಹಾವೇರಿ ಮತ್ತು 
ಸರ್ಕಾರಿ ಮೆಡಿಕಲ್‌ ಕಾಲೇಜುಗಳಿಗೆ ಯಾದಗಿರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗಳಿಗೆ ಈ 
ಅಗತ್ಯ ಮೂಲಸೌಕರ್ಯ ಕೆಳಕಂಡಂತೆ ಹುದ್ದೆಗಳನ್ನು ಸೃಜಿಸಲಾಗಿದೆ. 
ಒದಗಿಸಲು ಸರ್ಕಾರವು 


ದಿನಾಂಕ 17/04/2021) 


17/04/2021) 


17/04/2021) 


ಕ, | ವೈದ್ಯಕೀಯ ವಿಜ್ನಾನಗಳ ಸಂಸ್ಥೆಯ ಬೋಧಕ& 
ಸಂ | ಹೆಸರು ಮತ್ತು ಆಬೇಶ ಸಂಖ್ಯೆ ಬೋದಕೇತರ ಹುದ್ದೆಗಳ 
ಸಂಖ್ಯೆ 

1 ಚಿಕ್ಕಬಳ್ಳಾಪುರ ವೈದ್ಯಕೀಯ 82 
ವಿಜ್ಞಾನಗಳ ಸಂಸ್ಥೆ, ಚಿಕ್ಕಬಳ್ಳಾಪುರ 
(ಎಂಇಡಿ 525 ಎಂಎಂಸಿ 2019 
ದಿನಾ೦ಕ 05/09/2020) 

2 ಚಿಕ್ಕಮಗಳೂರು, ವೈದ್ಯಕೀಯ 89 


ವಿಜ್ಞಾನಗಳ ಸಂಸ್ಥೆ, ಚಿಕ್ಕಮಗಳೂರು 
(ಎಂಇಡಿ 14 ಎಂಎಂಸಿ 2021 


3 ಹಾವೇರಿ ವೈದ್ಯಕೀಯ ವಿಜ್ಞಾನಗಳ 8 
ಸಂಸ್ಥೆ ಹಾವೇರಿ (ಎಂಇಡಿ 1% 
ಎಂಎಂಸಿ 2021 ದಿನಾಂಕ 


4 ಯಾದಗಿರಿ ವೈದ್ಯಕೀಯ ವಿಜ್ಞಾನಗಳ 92 
ಸಂಸ್ಥೆ ಯಾದಗಿರಿ (ಬಂಇಡಿ 14 


ಎಂಎಂಸಿ 2021 ದಿನಾಂಕ 


ಒಟ್ಟು | 347 


ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಪ್ರತಿ 
ಕಾಲೇಜಿಗೆ ಕಟ್ಟಡ ಕಾಮಗಾರಿ ಹಾಗೂ ಉಪಕರಣ ಮತ್ತಿತರೆ 
ಖರೀದಿಗಾಗಿ ಈ ಕೆಳಕಂಡಂತೆ ಅನುದಾನವನ್ನು ಬಿಡುಗಡೆ 
ಮಾಡಲಾಗಿದೆ. 


[| ಕಾಲೇಜು 


y ಕಾಲೇಜಿನ ಹೆಸರು | ಬಿಡುಗಡೆಯಾದ 
ಸಂ ಮೊತ್ತ(ಲಕ್ಷಗಳು) 
1 ಚಿಕೈಬಳ್ಳಾಪುರ ಮೈದ್ಯಕೀಯ | ರೂ. 25,799.31 


2 1 ಚಿಕ್ಕಮಗಳೂರು 
ಕಾಲೇಜು 


ವೈದ್ಯಕೀಯ | ರೂ 16,666.00 


3 [ಹಾವೇರಿ ವೈದ್ಯಕೀಯ ಕಾಲೇಜು | ರೂ. 12,346.12 } 


4 ಯಾದಗಿರ ವೈದ್ಯಕೀಯ | ರೂ. 16556.33 
ಕಾಲೇಜು 


ಸಂಬಂದಿಸಿದ ಜಿಲ್ಲೆಗಳಲ್ಲಿನ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿರುವ ಜಿಲ್ಲಾ 
ಆಸ್ಪತ್ರೆಗಳನ್ನು ಬೋಧಕ ಆಸ್ಪತ್ರೆಗಳಾಗಿ 
ಕಾರ್ಯನಿರ್ವಹಿಸುವಂತೆ ಆದೇಶ ಹೊರಡಿಸಲಾಗಿರುತ್ತದೆ. 


ಸದರಿ ಜಿಲ್ಲೆಗಳಲ್ಲಿನ ಇತರೆ ಇಲಾಖೆಗಳಿಗೆ/ಸಂಸ್ಥೆಗಳ 
ಒಡೆತನಕ್ಕೆ ಸಂಬಂದಿಸಿದ ಕಟ್ಟಡಗಳಲ್ಲಿ ಪ್ರಾರಂಬಿಕವಾಗಿ 
ತರಗತಿಗಳನ್ನು ಪ್ರಾರಂಭಿಸಲು ಒಡಂಬಡಿಕೆ 
ಮಾಡಿಕೊಳ್ಳಲಾಗಿದೆ. 


ಪಿಠೋಪಕರಣ ಹಾಗೂ ಇತರೆ ಕಛೇರಿ ಉಪಕರಣಗಳನ್ನು 
ಒಳಗೊಂಡಂತೆ ಗ್ರುಂಥಾಲಯಕೆ, ಅಗತ್ಯವಿರುವ: ಪುಸಕ 
ಹಾಗೂ ಇತರೆ ನಿಯತ ಕಾಲಿಕೆಗಳನ್ನು ಸಂಗ್ರಹಿಸಲು 
ಖರೀದಿ ಆದೇಶ ನೀಡಲಾಗಿದೆ. 


ಸಂಖ್ಯೆ: ಎ೦ಇಡಿ 616 ಎ೦ಎಂ೦ಸಿ 2021 


ಮಯಿ 
~ಸರಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


ಅನುಬಂಧ 


Sl. No. District College Name 
1. Bangalore Urban Bangalore Medical College and Research Centre | 
2, Bangalore Urban Shri Atal Bihari Vajpayee Medical College and 
Research Institute 
- 
ತ್ರ Bangalore Urban ESIC Medical College & PGIMSR, Bangalore -) 
4. Bangalore Urban Government Dental College & Research Institute, 


| Bengaluru 


Belagavi Institute of Medical Sciences, Belagavi 


5; Belgaum 
6. 


Bellary 


Vijaynagara Institute of Medical Sciences 
EE 


y4 Bellary Government Dental College & Research Institute, 
| Bellary 
8. Bidar Bidar Institute of Medical Sciences, Bidar 
9, | Chamarajnagar Chamarajanagar Institute of Medical Sciences 
[_ 10. Dharwad Karnataka Institute of Medical Sciences, Hubli 
11. | Gadag Gadag Institute of Medical Sciences, Gadag 


12. | Gulbarga 


ESIC Medical College, Gulbarga 


L_ 13 Gulbarga Gulbarga Institute of Medical Sciences, Gulbarga 1 
14. | Hassan _| Hassan Institute of Medical Sciences 
15. | Kodagu Kodagu Institute of Medical Sciences, Kodagu 
16. | Koppal Koppal Institute of Medical Sciences, Koppal 
17. | Mandya Mandya Institute of Medical Sciences, Mandya 
18. | Mysore Mysore Medical College & Research Institute, Mysore 
19. | Raichur Raichur Institute of Medical Sciences, Raichur 
20. | Shimoga Shimoga Institute of Medical Sciences, Shimoga 


21. | Uttara Kannada 


Karwar Institute of Medical Sciences 


